Kerala Gazette No. 44 dated 11th November 2014. 
PART I 


Section ji 


" YMENT OF 


SNT OF KET 


ಕೇರಳ ಸರಕಾರ 
ಕಾನೂನು ( ಶಾಸನ ರಚನೆ- ಬಿ) ಇಲಾಖೆ 


ಅಧಿಸೂಚನೆ 


ನಂಬ್ರ 10167 / ಲೆಗ್ , ಬಿ2/2010/ಕಾನೂನು, 


2013 ಮಾರ್ಚ್ 7 , 
ತಿರುವನಂತಪುರಂ, - 

1934 ಫಾಲ್ಗುಣ 16. 


ಕೇರಳ ರಾಜ್ಯ ವಿಧಾನಸಭೆಯ ಈ ಕೆಳಗಿನ ಅಧಿನಿಯಮವನ್ನು ಸಾರ್ವಜನಿಕರ 
ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗುವುದು . ವಿಧಾನಸಭೆಯು ಮಂಜೂರುಮಾಡಿದಂತಹ 
ಮಸೂದೆಗೆ 2013 ಮಾರ್ಚ್ 7ನೇ ದಿನಾಂಕದಂದು ರಾಜ್ಯಪಾಲರ ಅನುಮತಿ ಲಭಿಸಿತು. 


ರಾಜ್ಯಪಾಲರ ಆಜ್ಞಾಪ್ರಕಾರ , 


ಸಿ. ಕೆ. ಪದ್ಮಾಕರನ್ 
ಕಾನೂನು ಇಲಾಖೆ ವಿಶೇಷ ಕಾರ್ಯದರ್ಶಿ. 


17 


2013ರ 15ನೇ ನಂಬ್ರ ಅಧಿನಿಯಮ 
2013ರ ಕೇರಳ ನದೀತೀರ ಸಂರಕ್ಷಣೆ ಹಾಗು ಹೊಗೆ ತೆಗೆಯುವುದಕ್ಕೆ 

ನಿಯಂತ್ರಣ (ತಿದ್ದುಪಡಿ) ಅಧಿನಿಯಮ 
2001ರ ಕೇರಳ ನದೀತೀರ ಸಂರಕ್ಷಣೆ ಹಾಗು ಹೊಗೆ ತೆಗೆಯುವುದಕ್ಕೆ ನಿಯಂತ್ರಣ 
ಅಧಿನಿಯಮವನ್ನು ತಿದ್ದುಪಡಿಮಾಡುವುದಕ್ಕಿರುವ 

ಒಂದು 
ಅಧಿನಿಯಮ 


ಪೀಠಿಕೆ - 2001ರ ಕೇರಳ ನದೀತೀರ ಸಂರಕ್ಷಣೆ ಹಾಗೂ ಹೊಗೆ ತೆಗೆಯುವುದಕ್ಕೆ 
ನಿಯಂತ್ರಣ ಅಧಿನಿಯಮವನ್ನು ಇನ್ನು ಮುಂದಿನ ಅವಶ್ಯಕತೆಗಳಿಗಾಗಿ ತಿದ್ದುಪಡಿಮಾಡುವುದು 
ಯುಕ್ತವಾಗಿರುವುದರಿಂದಲೂ , 

ಭಾರತ ಗಣರಾಜ್ಯದ ಅರುವತ್ತನಾಲ್ಕನೇ ವರ್ಷದಲ್ಲಿ ಈ ಕೆಳಗಿನಂತೆ ಅಧಿನಿಯಮ 
ಮಾಡಲಾಗುವುದು. 

1 . ಸಣ್ಣ ಹೆಸರು ಮತ್ತು ಪ್ರಾರಂಭ. (1) ಈ ಅಧಿನಿಯಮವನ್ನು 2013ರ ಕೇರಳ 
ನದೀತೀರ ಸಂರಕ್ಷಣೆ ಹಾಗೂ ಹೊಗೆ ತೆಗೆಯುವುದಕ್ಕೆ ನಿಯಂತ್ರಣ (ತಿದ್ದುಪಡಿ) ಅಧಿನಿಯಮ 
ಎಂದು ಕರೆಯಬಹುದು. 

( 2 ) ಇದು 2012 ನವೆಂಬರ್‌ 25ನೇ ದಿನಾಂಕದಂದು ಜಾರಿಗೆ ಬಂದಿರುವುದಾಗಿ 
ಭಾವಿಸತಕ್ಕದ್ದು. 

2. ವಿಭಾಗ 2ರ ತಿದ್ದುಪಡಿ - 2001ರ ಕೇರಳ ನದೀತೀರ ಸಂರಕ್ಷಣೆ ಹಾಗು ಹೊಗೆ 
ತೆಗೆಯುವುದಕ್ಕೆ ನಿಯಂತ್ರಣ ಅಧಿನಿಯಮ ( 2001ರ 18) ( ಇನ್ನು ಮುಂದೆ ಪ್ರಧಾನ 
ಅಧಿನಿಯಮವೆಂದು ಉಲ್ಲೇಖಿಸಲ್ಪಡುವುದು) ದ 2ನೇ ವಿಭಾಗದಲ್ಲಿ , 

(i) ಅಸ್ತಿತ್ವದಲ್ಲಿರುವ ( ಎ ) ಖಂಡವನ್ನು ( ಎಎ) ಖಂಡ ಎಂದು 
ಪ್ರನರಂಕಿತಗೊಳಿಸತಕ್ಕದ್ದು ಹಾಗು ಆ ರೀತಿ ಪುನರಂಕಿತಗೊಳಿಸಿದ ( ಎಎ) ಖಂಡಕ್ಕಿಂತ ಮೊದಲು 
ಈ ಕೆಳಗಿನ ಖಂಡವನ್ನು ಸೇರಿಸತಕ್ಕದ್ದಾಗಿದೆ. ಅದೇನೆಂದರೆ: 

“( ಎ) ಅಧಿಕೃತ ಅಧಿಕಾರಿ ” ಎಂದರೆ 2ಬಿ ವಿಭಾಗ ಪ್ರಕಾರ 
ಅಧಿಕೃತಗೊಳಿಸಿರುವ ಭೂ ಕಂದಾಯ ಆಯುಕ್ತರು ಎಂದರ್ಥ ಹಾಗೂ ಅದರಲ್ಲಿ ಪ್ರಸ್ತುತ 
ವಿಭಾಗ ಪ್ರಕಾರ ಆತನಿಗೆ ಸಹಾಯ ನೀಡುವುದಕ್ಕಾಗಿ ಸರಕಾರ ನೇಮಿಸುವ ಉದ್ಯೋಗಸ್ಥನೂ 
ಒಳಗೊಳ್ಳುವುದಾಗಿದೆ;”; 


18 


( ii ) ( ಬಿ) ಖಂಡದ ನಂತರ , ಈ ಕೆಳಗಿನ ಖಂಡವನ್ನು ಸೇರಿಸತಕ್ಕದ್ದು, 
ಅದೇನೆಂದರೆ : 

“( ಬಿಎ) ರಾಜ್ಯ ಉನ್ನತಮಟ್ಟ ಕಮಿಟಿ” ಎಂದರೆ 2ಎ ವಿಭಾಗ ಪ್ರಕಾರ 
ರೂಪೀಕರಿಸುವ ರಾಜ್ಯ ಉನ್ನತಮಟ್ಟ ಕಮಿಟಿ ಎಂದರ್ಥ;”; 

(iii) (ಕೆ) ಖಂಡದ ನಂತರ, ಈ ಕೆಳಗಿನ ಖಂಡವನ್ನು ಸೇರಿಸತಕ್ಕದ್ದಾಗಿದೆ, 
ಅದೇನೆಂದರೆ: 

“( ಕೆಎ) “ ಪ್ರತ್ಯೇಕ ಸಂರಕ್ಷಣಾ ದಳ ಎಂದರೆ 26ಎ ವಿಭಾಗ ಪ್ರಕಾರ 
ರೂಪೀಕರಿಸುವ ಪ್ರತ್ಯೇಕ ಸಂರಕ್ಷಣಾ ದಳ ಎಂದರ್ಥ ”. 

3, 2ಎ , 2ಬಿ ಎಂಬೀ ಹೊಸ ವಿಭಾಗಗಳ ಸೇರಿಸುವಿಕೆ ಪ್ರಧಾನ ಅಧಿನಿಯಮದ 
ಅಧ್ಯಾಯ IIರಲ್ಲಿ 3ನೇ ವಿಭಾಗಕ್ಕಿಂತ ಮೊದಲು ಈ ಕೆಳಗಿನ ವಿಭಾಗಗಳನ್ನು ಸೇರಿಸತಕ್ಕದ್ದು, 
ಅದೇನೆಂದರೆ: 

2ಎ, ರಾಜ್ಯ ಉನ್ನತ ಮಟ್ಟ ಕಮಿಟಿಯ ರೂಪೀಕರಣ (1) ಜಿಲ್ಲಾ ತಜ್ಞ 
ಸಮಿತಿ ಶಿಫಾರಸುಮಾಡಿರುವ ಯೋಜನೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸುವುದಕ್ಕಾಗಿಯೂ ಅದಕ್ಕೆ 
ಅಂಗೀಕಾರ ನೀಡುವುದಕ್ಕಾಗಿಯೂ , ಸರಕಾರವು ಗಜೆಟ್ ಅಧಿಸೂಚನೆ ಮುಖೇನ ಒಂದು ರಾಜ್ಯ 
ಉನ್ನತಮಟ್ಟ ಸಮಿತಿಯನ್ನು ರೂಪೀಕರಿಸತಕ್ಕದ್ದು. 

( 2) ಉಪ- ವಿಭಾಗ ( 1) ರ ಪ್ರಕಾರ ರೂಪೀಕರಿಸುವ ರಾಜ್ಯ ಉನ್ನತಮಟ್ಟ 
ಸಮಿತಿಯಲ್ಲಿ ಈ ಕೆಳಗಿನ ಸದಸ್ಯರುಗಳು ಒಳಗೊಂಡಿರತಕ್ಕದ್ದು, ಅದೇನೆಂದರೆ : 
(i) ಕಂದಾಯ ಇಲಾಖೆ ಸಚಿವರು 

.. ಚೇರ್‌ಮೆನ್ 
ಸರಕಾರಿ ಕಾರ್ಯದರ್ಶಿ ಕಂದಾಯ ಇಲಾಖೆ .. ಸಂಚಾಲಕ 

ಪ್ರಭಾರ 
(ii) ಕಾನೂನು ಇಲಾಖೆಯ ಕಾರ್ಯದರ್ಶಿ .. ಸದಸ್ಯ 
( iv) ಭೂ ಕಂದಾಯ ಆಯುಕ್ತರು 

.. ಸದಸ್ಯ 
(v) ಭೂ ವಿಜ್ಞಾನ ಅಧ್ಯಯನ ಕೇಂದ್ರದ ನಿರ್ದೆಶಕರು .. ಸದಸ್ಯ 
(vi) ಸರಕಾರ ನಾಮನಿರ್ದೇಶಿಸುವ ಒಬ್ಬ ಹೆಚ್ಚುವರಿ .. ಸದಸ್ಯ 

ಪೋಲೀಸ್ ಮಹಾನಿರ್ದೇಶಕ 
( vi ) ಸರಕಾರ ನಾಮನಿರ್ದೇಶಿಸುವ ಪ್ರಧಾನ 

.. ಸದಸ್ಯ 
ಇಂಜಿನೀಯರ್‌ ನೀರಾವರಿ ಇಲಾಖೆ 

19 


( vii) ಸರಕಾರ ನಾಮನಿರ್ದೇಶಿಸುವ ಇಬ್ಬರು 

.. ಸದಸ್ಯರುಗಳು 
ಪರಿಸರ ವಿಜ್ಞಾನಿಗಳು 
(ix) ಸರಕಾರ ನಾಮನಿರ್ದೇಶಿಸುವ ಇಬ್ಬರು .. ಸದಸ್ಯರುಗಳು 

ಪರಿಸರ ಕಾರ್ಯಕರ್ತರು 
(3) ರಾಜ್ಯ ಉನ್ನತಮಟ್ಟ ಸಮಿತಿಯು, ಎರಡು ತಿಂಗಳಿಗೊಮ್ಮೆಯಾದರೂ 
ಚೇರ್‌ಮನ್ ತೀರ್ಮಾನಿಸುವ ಸಮಯದಲ್ಲಿ ಹಾಗೂ ಸ್ಥಳದಲ್ಲಿ ಸಭೆ ಸೇರತಕ್ಕದ್ದು. 

(4) ರಾಜ್ಯ ಉನ್ನತಮಟ್ಟ ಸಮಿತಿಯ ಸಭೆಯ ಕ್ವಾರಂ ಐದು ಆಗಿರತಕ್ಕದ್ದು 
ಹಾಗೂ ಅದರಲ್ಲಿ ಒಬ್ಬರು, (2) ನೇ ಉಪ- ವಿಭಾಗದ ( viii ) ನೇ ಐಟಮ್‌ನಲ್ಲಿನ ಒಬ್ಬ 
ವಿಜ್ಞಾನಿಯಾಗಿರತಕ್ಕದ್ದು. 

(5) ಜಿಲ್ಲಾ ತಜ್ಞ ಸಮಿತಿಯು ಶಿಫಾರಸುಮಾಡಿರುವ ಯಾವುದೇ ಯೋಜನೆಗೆ, 
ರಾಜ್ಯ ಉನ್ನತಮಟ್ಟ ಸಮಿತಿಯು ಅಂಗೀಕಾರ ನೀಡಿರದಿದ್ದಲ್ಲಿ, ಆಡಳಿತಾನುಮತಿ ನೀಡತಕ್ಕದ್ದಲ್ಲ. 

( 6) ರಾಜ್ಯ ಉನ್ನತಮಟ್ಟ ಸಮಿತಿಗೆ, ಜಿಲ್ಲಾ ತಜ್ಞ ಸಮಿತಿಯ ಶಿಫಾರಸು 
ಇಲ್ಲದೆಯೇ ಅದಕ್ಕೆ ಯುಕ್ತವೆಂದು ತೋರುವ ಯಾವುದೇ ಯೋಜನೆಗೆ ಅಂಗೀಕಾರ ನೀಡುವ 
ಅಧಿಕಾರ ಇರುವುದಾಗಿದೆ. 

(7) ರಾಜ್ಯ ಉನ್ನತಮಟ್ಟ ಸಮಿತಿಯ ಔದ್ಯೋಗಿಕ ಸದಸ್ಯರುಗಳ ಹೊರತಾದ 
ಸದಸ್ಯರುಗಳ ಕಾಲಾವಧಿಯು ನಾಮನಿರ್ದೇಶಿತ ದಿನಾಂಕದಿಂದ ಮೂರು ವರ್ಷ ಆಗಿರುವುದು 
ಹಾಗು ಪುನರ್ ನಾಮನಿರ್ದೆಶಕ್ಕೆ ಅರ್ಹತೆ ಇರುವುದಾಗಿದೆ. 

(8) ಕಾಲಾವಧಿಯನ್ನು ಪೂರ್ತಿಕರಿಸಿದ ಅನೌದ್ಯೋಗಿಕ ಸದಸ್ಯರುಗಳಿಗೆ, ಅವರಿಗೆ 
ಬದಲಿಯಾಗಿ ಹೊಸ ಸದಸ್ಯರುಗಳನ್ನು ನಾಮನಿರ್ದೇಶಿಸುವ ತನಕ ಸಮಿತಿಯಲ್ಲಿ ಮುಂದುವರಿಯ 
ಬಹುದಾಗಿದೆ. 

2ಬಿ. ಅಧಿಕೃತ ಅಧಿಕಾರಿ. ಭೂಕಂದಾಯ ಆಯುಕ್ತರು, ಈ ಅಧಿನಿಯಮದ 
ನಿಬಂಧನೆಗಳನ್ನು ಜಾರಿಗೊಳಿಸುವುದಕ್ಕೆ ಸಮಗ್ರ ಮೇಲ್ನೋಟ ವಹಿಸುವ ಅಧಿಕೃತ 
ಅಧಿಕಾರಿಯಾಗಿರುವರು ಹಾಗೂ ಈ ಅಗತ್ಯಕ್ಕಾಗಿ ಸರಕಾರವು ನಿಯೋಗಿಸುವ, ಜಾಯಿಂಟ್ 
ಲ್ಯಾಂಡ್ ರೆವೆನ್ಯೂ ಕಮಿಷನರ್‌ನ ದರ್ಜೆಗಿಂತ ಕೆಳಗಲ್ಲದ ಉದ್ಯೋಗಸ್ಥ ಆತನಿಗೆ ಸಹಾಯ 
ನೀಡತಕ್ಕದ್ದು. 


( 2) ಅಧಿಕೃತ ಅಧಿಕಾರಿಯು ನೀಡುವ ನಿರ್ದೆಶಗಳನ್ನು ಪಾಲಿಸಲು, ಈ 
ಅಧಿನಿಯಮದ ನಿಬಂಧನೆಗಳ ಪ್ರಕಾರ ಕಾರ್ಯವೆಸಗಲು ಎಲ್ಲಾ ಉದ್ಯೋಗಸ್ಥರೂ 
ಹೊಣೆಗಾರರಾಗಿರುವರು . ”. 


4. ವಿಭಾಗ 3ರ ತಿದ್ದುಪಡಿ. ಪ್ರಧಾನ ಅಧಿನಿಯಮದ 3ನೇ ವಿಭಾಗದಲ್ಲಿ, 

(1) ಉಪ- ವಿಭಾಗ ( 2)ರಲ್ಲಿ, 

- (i) ( ಎಲ್ ) ಖಂಡದಲ್ಲಿ, ಇಬ್ಬರು ಪರಿಸರ ಕಾರ್ಯಕರ್ತರು ” ಎಂಬ 
ಪದಗಳ ಬದಲು “ಮೂವರು ಪರಿಸರ ಕಾರ್ಯಕರ್ತರು ” ಎಂಬ ಪದಗಳನ್ನು ಸೇರಿಸತಕ್ಕದ್ದು. 

( ii) ( ಒ ) ಖಂಡದ ನಂತರ ಈ ಕೆಳಗಿನ ಖಂಡವನ್ನು ಸೇರಿಸತಕ್ಕದ್ದು, 
ಅದೇನೆಂದರೆ: 

“( ) ಜಿಲ್ಲೆಯಲ್ಲಿ ಅಧಿಕಾರ ವ್ಯಾಪ್ತಿಯಿರುವ ರೆವೆನ್ಯೂ ಡಿವಿಷನಲ್ ಆಫೀಸರ್ 
ಅಥವಾ ರೆವೆನ್ಯೂ ಡಿವಿಷನಲ್ ಆಫೀಸರುಗಳು; 

( ಕ್ಯು ) ಜಿಲ್ಲೆಯಲ್ಲಿ ನೋಂದಾಯಿತ ಹೊಗೆ ತೆಗೆಯುವಿಕೆ ಕಾರ್ಮಿಕ 
ಸಂಘಟನೆಗಳಿಂದ ಸರಕಾರ ನಾಮನಿರ್ದೇಶಿಸುವ ಮೂರು ಮಂದಿ.”; 

( ಆರ್ ) ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿನ ತಹಶೀಲುದಾರರು ಹಾಗು ಹೊಗೆ 
ತೆಗೆಯುವುದಕ್ಕೆ ನಿಯಂತ್ರಣ ಸಂಬಂಧಿಸಿ ಅಧಿಕಾರವಿರುವ ಹೆಚ್ಚುವರಿ ತಹಶೀಲುದಾರರುಗಳು”. 
ಈ ( 2) ಉಪ- ವಿಭಾಗ (3) ರಲ್ಲಿ ನೀರಾವರಿ ಖಾತೆಯ ಎಕ್ಸ್ ಕ್ಯೂಟೀವ್ 
ಎಂಜಿನೀಯರ್ ” ಎಂಬ ಪದಗಳ ಬದಲು “ ಮುಖ್ಯಠಾಣೆಯ ಪ್ರಭಾರವಿರುವ ರೆವೆನ್ಯೂ 
ಡಿವಿಷನಲ್ ಆಫೀಸರ್ ” ಎಂಬ ಪದಗಳನ್ನು ಸೇರಿಸತಕ್ಕದ್ದು. 

5 . ವಿಭಾಗ 4ರ ತಿದ್ದುಪಡಿ. ಪ್ರಧಾನ ಅಧಿನಿಯಮದ 4ನೇ ವಿಭಾಗದ (1) ನೇ 
ಉಪ- ವಿಭಾಗದಲ್ಲಿ, 

( (ಐ) ಖಂಡದಲ್ಲಿ , “ ಇಬ್ಬರು ಪರಿಸರ ಕಾರ್ಯಕರ್ತರು” ಎಂಬ ಪದಗಳ 
ಬದಲು “ಮೂವರು ಪರಿಸರ ಕಾರ್ಯಕರ್ತರು ” ಎಂಬ ಪದಗಳನ್ನು ಸೇರಿಸತಕ್ಕದ್ದು; 

(i) (ಐ) ಖಂಡದ ನಂತರ, ಈ ಕೆಳಗಿನ ಖಂಡವನ್ನು ಸೇರಿಸತಕ್ಕದ್ದಾಗಿದೆ, 
ಅದೇನೆಂದರೆ : 

- 21 


( ಜೆ) ಪ್ರಸ್ತುತ ಪ್ರದೇಶದ, ನೋಂದಾಯಿತ ಹೊಗೆ ತೆಗೆಯುವಿಕೆ ಕಾರ್ಮಿಕ 
ಸಂಘಟನೆಗಳಿಂದ ಜಿಲ್ಲಾಧಿಕಾರಿಯು ನಾಮನಿರ್ದೇಶಿಸುವ ಮೂರು ಮಂದಿ.”. 
6. ವಿಭಾಗ 9ರ ತಿದ್ದುಪಡಿ, ಪ್ರಧಾನ ಅಧಿನಿಯಮದ ವಿಭಾಗ ೨ರಲ್ಲಿ, 

(i) ಅಸ್ತಿತ್ವದಲ್ಲಿರುವ ನಿಬಂಧನೆಯನ್ನು ಅದರ (1) ನೇ ಉಪ- ವಿಭಾಗವಾಗಿ 
ಅಂಕಿತಗೊಳಿಸತಕ್ಕದ್ದು ಹಾಗು ಆ ರೀತಿ ಪುನರಂಕಿತಗೊಳಿಸಿದ (1) ನೇ ಉಪ- ವಿಭಾಗದ (ಬಿ) 
ಖಂಡದಲ್ಲಿ ಮೊದಲಾದ ತಜ್ಞ ಸಮಿತಿಯ ” ಎಂಬ ಪದಗಳ ನಂತರ , “ ಅಥವಾ ಸರಕಾರವು 
ಆಯಾಯ ಕಾಲಗಳಲ್ಲಿ ನಿಗದಿಪಡಿಸಬಹುದಾದಂತಹ ಈ ವಲಯದ ಇತರ ಏಜನ್ಸಿಗಳ ” 
ಎಂಬ ಪದಗಳನ್ನು ಸೇರಿಸತಕ್ಕದ್ದಾಗಿದೆ. 

- (ii ) ಉಪ- ವಿಭಾಗ (1 ) ರ ನಂತರ ಈ ಕೆಳಗಿನ ಉಪ- ವಿಭಾಗವನ್ನು 
ಸೇರಿಸತಕ್ಕದ್ದು, ಅದೇನೆಂದರೆ: 

(2) ಯಾವುದೇ ಕಡವಿಗೆ ಸಂಬಂಧಿಸಿ 12ನೇ ವಿಭಾಗದಲ್ಲಿ ಉಲ್ಲೇಖಿಸಿರುವ 
ನಿಬಂಧನೆಗಳನ್ನು ಜಾರಿಗೊಳಿಸಲು ಸಾಧ್ಯವಾಗದಿರುವುದೋ ಅಲ್ಲದಿದ್ದಲ್ಲಿ ಜಾರಿಗೊಳಿಸದಿರುವುದೋ 
ಆದಲ್ಲಿ ಅಂತಹ ಕಡವಿನಿಂದ ಹೊಗೆ ತೆಗೆಯುವುದಕ್ಕೆ ಜಿಲ್ಲಾ ತಜ್ಞ ಸಮಿತಿಯು ಅನುಮತಿ 
ನೀಡತಕ್ಕದ್ದಲ್ಲ ಹಾಗು ಹಿಂದೆ ಅನುಮತಿ ನೀಡಿದ್ದಲ್ಲಿ ಅದನ್ನು ರದ್ದುಗೊಳಿಸತಕ್ಕದ್ದು.”. 
7. ವಿಭಾಗ 12ರ ತಿದ್ದುಪಡಿ ಪ್ರಧಾನ ಅಧಿನಿಯಮ 12ನೇ ವಿಭಾಗದಲ್ಲಿ, 

(1) ಉಪ- ವಿಭಾಗ ( 2)ರಲ್ಲಿ ಬೆಳಿಗ್ಗೆ 6 ಗಂಟೆಯ ಮೊದಲು ಹಾಗು ಸಂಜೆ 
3 ಗಂಟೆಯ ನಂತರ ” ಎಂಬ ಪದಗಳಿಗೂ ಹಾಗೂ ಅಂಕೆಗಳ ಬದಲು ಬೆಳಿಗ್ಗೆ 
7 ಗಂಟೆಯ ಮೊದಲು ಹಾಗು ಸಂಜೆ 4 ಗಂಟೆಯ ನಂತರ ” ಎಂಬ ಪದಗಳನ್ನು ಹಾಗು 
ಅಂಕೆಗಳನ್ನು ಸೇರಿಸತಕ್ಕದ್ದಾಗಿದೆ. 

(ii) ಉಪ- ವಿಭಾಗ ( 4) ರಲ್ಲಿ “10 ” ಎಂಬ ಅಂಕೆಯ ನಂತರ “15 ” ಎಂಬ 
ಅಂಕೆಯನ್ನು ಸೇರಿಸತಕ್ಕದ್ದು. 

(iii) ಉಪ- ವಿಭಾಗ (5) ರ ಬದಲು ಈ ಕೆಳಗಿನ ಉಪ-ವಿಭಾಗವನ್ನು 
ಸೇರಿಸತಕ್ಕದ್ದು, ಅದೇನೆಂದರೆ : 

22 


“ (5) ಯಾವುದೇ ಸೇತುವೆಯ ಅಥವಾ ಯಾವುದೇ ನೀರಾವರಿ ಯೋಜನೆಯ 
ಅಥವಾ ಜಲಪೂರೈಕೆ ಯೋಜನೆಯ ಪಂಪಿಂಗ್ ಸ್ಟೇಷನ್‌ನ ಅಥವಾ ತಡೆ ಅಣೆಕಟ್ಟಿನ ಅಥವಾ 
ಅವುಗಳ ಸಂರಕ್ಷಣಾ ಗೋಡೆಯಿಂದ ಅಥವಾ ನದೀತೀರ ನಡೆಸುವ ಯಾವುದೇ ಧಾರ್ಮಿಕ 
ಅಥವಾ ಸಾಂಸ್ಕೃತಿಕ ಚಟುವಟಿಕಾ ವೇದಿಕೆಯಿಂದ 500 ಮೀಟರ್ ದೂರದೊಳಗೆ ಯಾವುದೇ 
ಹೊಗೆ ತೆಗೆಯುವ ಪ್ರವರ್ತನೆಯನ್ನು ನಡೆಸತಕ್ಕದ್ದಲ್ಲ. 

ವಿವರಣೆ. ಈ ಉಪ- ವಿಭಾಗದ ಅಗತ್ಯಕ್ಕಾಗಿ “ಜಲಪೂರೈಕೆ ಯೋಜನೆ ” ಎಂಬ 
ಪದಪ್ರಯೋಗಕ್ಕೆ 2003ರ ಕೇರಳ ನೀರಾವರಿ ಹಾಗೂ ಜಲಸಂರಕ್ಷಣೆ ಅಧಿನಿಯಮ 
(2003ರ 31 ) ದಲ್ಲಿ ಹೇಳಿರುವ ಅದೇ ಅರ್ಥ ಇರುವುದಾಗಿದೆ.”; 

(iv ) ಉಪ- ವಿಭಾಗ (10)ರ ನಂತರ, ಈ ಕೆಳಗಿನ ಉಪ- ವಿಭಾಗವನ್ನು 
ಸೇರಿಸತಕ್ಕದ್ದಾಗಿದೆ, ಅದೇನೆಂದರೆ : 

(II) ಒಂದು ಕಡವಿನಿಂದ ಹೊಗೆ ತೆಗೆಯುವ ಪ್ರವರ್ತನೆಯನ್ನೂ ಅಂತಹ 
ಹೊಗೆಯನ್ನು ಸಾಗಿಸುವುದನ್ನೂ ನಿಗದಿಪಡಿಸಬಹುದಾದಂತಹ ನಿಬಂಧನೆಗಳಿಗೂ ನಿಯಂತ್ರಣೆಗಳಿಗೂ 
ವಿಧೇಯವಾಗಿ ಮಾತ್ರ ಮಾಡತಕ್ಕದ್ದು. ” 

8. ವಿಭಾಗ 15ರ ತಿದ್ದುಪಡಿ. ಪ್ರಧಾನ ಅಧಿನಿಯಮ 15ನೇ ವಿಭಾಗದಲ್ಲಿ, ( 4) ನೇ 
ಉಪ- ವಿಭಾಗದ ನಂತರ , ಈ ಕೆಳಗಿನ ಉಪ- ವಿಭಾಗಗಳನ್ನು ಸೇರಿಸತಕ್ಕದ್ದು, ಅದೇನೆಂದರೆ : 

(5) ಕಡವುಗಳನ್ನು ಅನುಮತಿಸಿರುವ ಸ್ಥಳಗಳ ಹೊರತು ಹೊಗೆ ತೆಗೆಯಲು 
ಹಾಗು ಸಾಗಿಸಲು ಬಾಧ್ಯತೆಯಿರುವ ಇತರೆಲ್ಲಾ ಸ್ಥಳಗಳಲ್ಲೂ ಯಾವುದೇ ವಾಹನವನ್ನು ನದೀ 
ತೀರಕ್ಕೆ ತರುವುದಿಲ್ಲವೆಂದೂ ಅನಧಿಕೃತವಾಗಿ ಹೊಗೆ ತೆಗೆಯುವಿಕೆ ಹಾಗು ಸಾಗಿಸುವಿಕೆ 
ನಡೆಸುವುದಿಲ್ಲೆಂದೂ ದೃಢಪಡಿಸುವುದಕ್ಕಾಗಿ ಸಂಕೋಲೆಗಳನ್ನು ಹಾಗು ಕಂಬಗಳನ್ನು ಸ್ಥಾಪಿಸಿ 
ಮುಚ್ಚತಕ್ಕದ್ದು. 

ಆದರೆ, ಅಂತಹ ಸ್ಥಳಗಳ ಮುಚ್ಚುವಿಕೆಯು 1882ರ ಅನುಭೋಗದ ಹಕ್ಕು 
ಅಧಿನಿಯಮ (1882ರ 5ನೇ ಕೇಂದ್ರ ಅಧಿನಿಯಮ) ಪ್ರಕಾರ ಯಾವುದೇ ವ್ಯಕ್ತಿಗೆ ಪ್ರಾಪ್ತವಾದ 
ಯಾವುದೇ ಹಕ್ಕಿಗೆ ಅನ್ವಯವಾಗತಕ್ಕದ್ದಲ್ಲ. 

ಗೆಯಲು ಅನುಮತಿಸಿರುವ ಭಾಗಗಳನ್ನು ವ್ಯಕ್ತವಾಗಿ ತೋರಿಸುವ 
ಸಂಕೇತಗಳಿಂದ ಗುರುತುಮಾಡಿರತಕ್ಕದ್ದು. 


(7) ಹೊಗೆ ತೆಗೆಯಲೂ ಸಾಗಿಸಲೂ ಬಳಸುವ ಎಲ್ಲಾ ದೋಣಿಗಳಿಗೂ 23ನೇ 
ವಿಭಾಗದ ವಿಶದೀಕರಣದ ಕೆಳಗಿನ ಅಂತಹ ಇತರ ವಾಹನಗಳಿಗೂ ಪ್ರತ್ಯೇಕ ಗುರುತು 
ನಂಬ್ರವನ್ನು ನೀಡತಕ್ಕದ್ದು ಹಾಗೂ ಅಂತಹ ನಂಬ್ರವಿಲ್ಲದ ವಾಹನಗಳಲ್ಲಿ ಹೊಗೆ ತೆಗೆಯಲು 
ಹಾಗೂ ಸಾಗಿಸಲು ಅನುಮತಿಸತಕ್ಕದ್ದಲ್ಲ. ”. 
9. ವಿಭಾಗ 17ರ ತಿದ್ದುಪಡಿ, ಪ್ರಧಾನ ಅಧಿನಿಯಮ 17ನೇ ವಿಭಾಗದಲ್ಲಿ, 

(i) ಉಪ- ವಿಭಾಗದಲ್ಲಿ (4) ರಲ್ಲಿ ಸಂಬಂಧಪಟ್ಟ ಸ್ಥಳೀಯ ಪ್ರಾಧಿಕಾರದ 
ಕಾರ್ಯದರ್ಶಿ ” ಎಂಬ ಪದಗಳ ಬದಲು ಸಂಬಂಧಪಟ್ಟ ಸ್ಥಳೀಯ ಪ್ರಾಧಿಕಾರದ 
ಕಾರ್ಯದರ್ಶಿ ಹಾಗೂ ಜಿಲ್ಲೆಯಲ್ಲಿರುವ ಪ್ರತಿಯೊಂದು ಪಂಚಾಯತಿಗಾಗಿ ಜಿಲ್ಲಾಧಿಕಾರಿಯವರು 
ಅಧಿಕೃತವಾಗಿ ನಾಮನಿರ್ದೇಶಿಸುವ, ಕಂದಾಯ ಇಲಾಖೆಯ ಒಬ್ಬ ಉದ್ಯೋಗಸ್ಥ ” ಎಂಬ 
ಪದಗಳನ್ನು ಸೇರಿಸತಕ್ಕದ್ದು. 

(ii ) ಉಪ- ವಿಭಾಗದಲ್ಲಿ (5) ನಂತರ , ಈ ಕೆಳಗಿನ ಉಪ- ವಿಭಾಗವನ್ನು 
ಸೇರಿಸತಕ್ಕದ್ದು, ಅದೇನೆಂದರೆ: 

(6) ಉಪ- ವಿಭಾಗ (1 )ರ ಪ್ರಕಾರ, ಕಡವು ಅಥವಾ ನದೀತೀರವನ್ನು 
ಸಂರಕ್ಷಿಸಲು ಅವಶ್ಯಕವಾದ ಖರ್ಚುಗಳನ್ನು ವಹಿಸುವುದಕ್ಕಿರುವ ಮೊತ್ತವನ್ನು ನಿಗದಿಪಡಿಸಬಹುದಾದ 
ರೀತಿಯಲ್ಲೂ ಅಂತಹ ಅಗತ್ಯಗಳಿಗೂ ನಿಧಿಯಿಂದ ವಿನಿಯೋಗಿಸತಕ್ಕದ್ದು.”. 

10. 23ನೇ ವಿಭಾಗದ ಬದಲು ಹೊಸ ವಿಭಾಗಗಳ ಸೇರಿಸುವಿಕೆ. ಪ್ರಧಾನ 
ಅಧಿನಿಯಮದ 23 ವಿಭಾಗದ ಬದಲು, ಈ ಕೆಳಗಿನ ವಿಭಾಗಗಳನ್ನು ಸೇರಿಸತಕ್ಕದ್ದಾಗಿದೆ, 
ಅದೇನೆಂದರೆ: 


23 . ವಾಹನ, ತುಂಬಿಸಲು ಉಪಯೋಗಿಸುವ ಉಪಕರಣಗಳು ಹಾಗು ಕೆಲಸ 
ಸಾಮಾಗ್ರಿಗಳನ್ನು ಮೊದಲಾದವುಗಳ ವಶಪಡಿಸುವಿಕೆ - ಈ ಅಧಿನಿಯಮದ ಅಥವಾ ಅದರ 
ಕೆಳಗೆ ರಚಿಸಲ್ಪಟ್ಟಿರುವ ನಿಯಮಗಳ ನಿಬಂಧನೆಗಳನ್ನು ಪಾಲಿಸದೆ ಯಾವುದೇ ವ್ಯಕ್ತಿ ಒಂದು 
ಕಡವಿನಿಂದ ಹೊಗೆ ತೆಗೆಯುವುದೋ ಅಲ್ಲಿಂದ ಹೊಗೆ ಸಾಗಿಸುವುದೋ ಮಾಡಿದಲ್ಲಿ ಕಂದಾಯ 
ಇಲಾಖೆಯ ವಿಲೇಜು ಆಫೀಸರರ ದರ್ಜೆಗಿಂತ ಕೆಳಗಲ್ಲದ ಒಬ್ಬ ಉದ್ಯೋಗಸ್ಥ ಅಥವಾ 
ಸ್ಟೇಷನ್ ಹೌಸ್ ಆಫೀಸರರ ದರ್ಜೆಗಿಂತ ಕೆಳಗಲ್ಲದ ಒಬ್ಬ ಪೋಲೀಸು ಉದ್ಯೋಗಸ್ಥ ಅಥವಾ 
ಪ್ರತ್ಯೇಕ ಸಂರಕ್ಷಣಾ ದಳದಲ್ಲಿನ ಒಬ್ಬ ಸದಸ್ಯ ಅಂತಹ ಚಟುವಟಿಕೆಗಳಿಗೆ 

24 


ಉಪಯೋಗಿಸಿದುದೋ ಉಪಯೋಗಿಸಲು ಉದ್ದೇಶಿಸಿದುದೋ ಆದ ಕೆಲಸ ಸಾಮಾಗ್ರಿಗಳು, 
ಉಪಕರಣಗಳು, ತುಂಬಿಸಲು ಉಪಯೋಗಿಸುವ ಉಪಕರಣಗಳು, ವಾಹನಗಳು ಹಾಗು ಇತರ 
ಸಾಮಾಗ್ರಿಗಳು ಮೊದಲಾದವುಗಳನ್ನು ಹೊಗೆ ಸಮೇತ ವಶಪಡಿಸತಕ್ಕದ್ದಾಗಿದೆ. 

ವಿಶದೀಕರಣ. ಈ ವಿಭಾಗದ ಅಗತ್ಯಗಳಿಗಾಗಿ " ವಾಹನ ” ಎಂಬ ಪದಪ್ರಯೋಗದಲ್ಲಿ 
ನಾಡದೋಣಿ, ತೆಪ್ಪ ಹಾಗೂ ಇತರ ಯಾವುದೇ ದೋಣಿ ಮೊದಲಾದವುಗಳು ಸಹ 
ಒಳಗೊಳ್ಳುವುದಾಗಿದೆ. 

23ಎ , ಹೊಗೆ, ವಾಹನಗಳು ಮೊದಲಾದವುಗಳ ಮುಟ್ಟುಗೋಲು ಹಾಕುವಿಕೆ 
(1) 23ನೇ ವಿಭಾಗದ ಪ್ರಕಾರ ಯಾವುದೇ ವಸ್ತುಗಳನ್ನು ವಶಪಡಿಸುವ ಉದ್ಯೋಗಸ್ಥನು ಪ್ರಸ್ತುತ 
ಎಲ್ಲಾ ವಸ್ತುಗಳ ಮೇಲೆ ಅವುಗಳನ್ನು ವಶಪಡಿಸಿದುದೆಂದು ಸೂಚಿಸುವುದಕ್ಕಿರುವ ಒಂದು 
ಗುರುತನ್ನು ಹಾಕತಕ್ಕದ್ದು ಹಾಗು ಪ್ರೋಸಿಕ್ಯೂಷನ್ ಪ್ರಕ್ರಿಯೆಗಳನ್ನು ಆರಂಭಿಸಿದ್ದರೂ ಇಲ್ಲದಿದ್ದರೂ 
ಆ ರೀತಿ ವಶಪಡಿಸಿದ 48 ಗಂಟೆಗಳೊಳಗೆ, ಆ ರೀತಿ ವಶಪಡಿಸಿರುವುದಾಗಿ ಪ್ರಸ್ತುತ 
ವಸ್ತುಗಳನ್ನು ವಶಪಡಿಸಿದ ಸ್ಥಳದ ಅಧಿಕಾರ ವ್ಯಾಪ್ತಿಯಿರುವ ಜ್ಯುಟೀಷಿಯಲ್ ಮ್ಯಾಜಿಸ್ಟ್ರೇಟ್ 
ಸಮಕ್ಷಕ್ಕೆ ಹಾಗು ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಸಮಕ್ಷಕ್ಕೆ ಪ್ರತಿಯೊಂದು ವರದಿಯನ್ನು 
ನೀಡತಕ್ಕದ್ದು ಹಾಗು ಆ ರೀತಿಯಲ್ಲಿ ವಶಪಡಿಸಿದ ವಿವರವನ್ನು ವಸ್ತುಗಳನ್ನು ವಶಪಡಿಸಿದ 
ಸ್ಥಳದಲ್ಲಿ ಅಧಿಕಾರ ವ್ಯಾಪ್ತಿಯಿರುವ ಪೋಲೀಸು ಠಾಣೆಯ ಠಾಣಾ ಹೌಸ್ ಆಫೀಸರಿಗೂ ಸಹ 
ತಿಳಿಸತಕ್ಕದ್ದು. ಈ ರೀತಿಯಲ್ಲಿ ವಸ್ತುಗಳನ್ನು ವಶಪಡಿಸಿದಕ್ಕೆ ಸಂಬಂಧಿಸಿದ ವಿವರವು 
ಲಭಿಸುವುದಾದಲ್ಲಿ ಸಂಬಂಧಪಟ್ಟ ಪೋಲೀಸು ಉದ್ಯೋಗಸ್ಥನು 1973ರ ದಂಡ ಪ್ರಕ್ರಿಯಾ ಸಂಹಿತೆ 
(1974ರ 2ನೇ ಕೇಂದ್ರ ಅಧಿನಿಯಮ) ಯ 102ನೇ ವಿಭಾಗದ ಪ್ರಕಾರ ಕ್ರಮ ಕೈಗೊಳ್ಳತಕ್ಕದ್ದು. 

( 2) ಉಪ- ವಿಭಾಗ ( 1) ರ ಪ್ರಕಾರದ ಒಂದು ವರದಿಯು ಅಧಿಕಾರ 
ವ್ಯಾಪ್ತಿಯಿರುವ ಜ್ಯುಡೀಷ್ಠಿಯಲ್ ಮ್ಯಾಜಿಸ್ಟ್ರೇಟ್ ಸಮಕ್ಷಕ್ಕೆ ಲಭಿಸಿದಲ್ಲಿ ಅದರ ಮೇಲೆ, ಈ 
ಅಧಿನಿಯಮದ ಇತರ ನಿಬಂಧನೆಗಳಿಗೆ ವಿರುದ್ದವಲ್ಲದಂತೆ, 1973ರ ದಂಡ ಪ್ರಕ್ರಿಯಾ ಸಂಹಿತೆ 
( 1974ರ 2ನೇ ಕೇಂದ್ರ ಅಧಿನಿಯಮ) ಯ ನಿಬಂಧನೆಗಳ ಪ್ರಕಾರ ಕ್ರಮ ಕೈಗೊಳ್ಳತಕ್ಕದ್ದು ಹಾಗು 
ವಶಪಡಿಸಿದ ವಸ್ತುಗಳಿಗೆ ಸಂಬಂಧಿಸಿ ಯಾವುದೇ ಹಕ್ಕು ಮಂಡಿಸದಿದ್ದಲ್ಲಿ ಅಥವಾ ಅದನ್ನು 
ಬಿಡುಗಡೆಗೊಳಿಸುವುದಕ್ಕಿರುವ ಅರ್ಜಿಯು ತೃಪ್ತಿಕರವಲ್ಲೆಂದು ನ್ಯಾಯಾಲಯಕ್ಕೆ ಮನವರಿಕೆಯಾದಲ್ಲಿ 
ಅದನ್ನು (4) ನೇ ಉಪ- ವಿಭಾಗ ಪ್ರಕಾರ ಮುಟ್ಟುಗೋಲು ಹಾಕುವಿಕೆಗೆ ವಿಧೇಯಗೊಳಿಸತಕ್ಕದ್ದು. 

25 


10 


ಆದರೆ , ವಶಪಡಿಸಿದ ವಸ್ತುವನ್ನು ಸರಿಯಾದ ರೀತಿಯಲ್ಲಿ ಜೋಪಾನಪಡಿಸುವುದಕ್ಕಾಗಿ 
ಯಾವುದೇ ವ್ಯಕ್ತಿಗೆ ನೀಡುವುದೋ ಬಿಟ್ಟುಕೊಡುವುದೋ ಮಾಡುವುದು ಯುಕ್ತವಾದ ಜಾಮೀನಿನ 
ಮೇಲೆ ಆಗಿರತಕ್ಕದ್ದು ಹಾಗು ಆ ರೀತಿ ನೀಡುವುದೋ ಬಿಟ್ಟುಕೊಡುವುದೋ ಮಾಡುವುದು 
ಈ ಅಧಿನಿಯಮದ ಪ್ರಕಾರದ ಮುಟ್ಟುಗೋಲು ಹಾಕುವಿಕೆ ಕ್ರಮಗಳು ಪೂರ್ತಿಗೊಳಿಸುವ ತನಕ 
ಮಾತ್ರ ಆಗಿರತಕ್ಕದ್ದು. 

ಮತ್ತೂ ಅಲ್ಲದೆ, ವಶಪಡಿಸಿದ ಹೊಗೆಯನ್ನು ಯಾವುದೇ ವ್ಯಕ್ತಿಗೆ ಯಾವುದೇ 
ಕಾರಣದಿಂದ ಬಿಟ್ಟುಕೊಡತಕ್ಕದ್ದಲ್ಲ ಹಾಗು ಅದನ್ನು (4) ನೇ ಉಪ- ವಿಭಾಗ ಪ್ರಕಾರದ 
ಮುಟ್ಟುಗೋಲು ಹಾಕುವಿಕೆಗೆ ವಿಧೇಯಗೊಳಿಸತಕ್ಕದ್ದು. 

(3) ಉಪ- ವಿಭಾಗ (1) ರ ಪ್ರಕಾರದ ಒಂದು ವರದಿಯು ಒಂದು ಸಬ್ 
ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಸಮಕ್ಷಕ್ಕೆ ಲಭಿಸಿದಲ್ಲಿ, 23ನೇ ವಿಭಾಗ ಪ್ರಕಾರ ವಶಪಡಿಸಿದ 
ವಸ್ತುಗಳನ್ನು ಮುಟ್ಟುಗೋಲು ಹಾಕದಿರಲು ಯಾವುದೇ ಕಾರಣವಿದ್ದಲ್ಲಿ, ನೋಟೀಸಿನಲ್ಲಿ 
ಹೇಳಿದಂತಹ ನಿಶ್ಚಿತ ಕಾಲಾವಧಿಯೊಳಗೆ ಲಿಖಿತ ಮುಖೇನ ತಿಳಿಸಬೇಕೆಂದು ಅವಶ್ಯಪಟ್ಟು , 
ವಾಹನದ, ಕೆಲಸದ ಸಾಮಾಗ್ರಿಗಳ, ಉಪಕರಣಗಳ ತುಂಬಿಸಲು ಉಪಯೋಗಿಸುವ ಉಪಕರಣಗಳ 
ಅಥವಾ ಇತರ ಸಾಮಾಗ್ರಿಗಳ ಯಜಮಾನನಿಗೆ ಅಥವಾ ಅದನ್ನು ನಿಯಂತ್ರಿಸಿದ್ದ ವ್ಯಕ್ತಿಗೆ ಒಂದು 
ನೋಟೀಸನ್ನು ನೀಡತಕ್ಕದ್ದು. 

( 4) ವಶಪಡಿಸಿದ ವಸ್ತುಗಳ ಯಜಮಾನ ಅಥವಾ ಅದನ್ನು ನಿಯಂತ್ರಿಸಿದ್ದ 
ವ್ಯಕ್ತಿಯು ವಿವರಣೆಯನ್ನು ನೀಡದಿರುವುದೋ ನೀಡಿದ ವಿವರಣೆಯು ತೃಪ್ತಿಕರವಾಗದಿರುವುದೋ 
ಆದಲ್ಲಿ 23ನೇ ವಿಭಾಗ ಪ್ರಕಾರ ವಶಪಡಿಸಿದ ವಸ್ತುಗಳನ್ನು ಮುಟ್ಟುಗೋಲು ಹಾಕತಕ್ಕದ್ದೆಂದು 
ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್‌ರವರಿಗೆ ಮನವರಿಕೆಯಾದಲ್ಲಿ, ಅವರು ಒಂದು ಆದೇಶ 
ಮುಖೇನ ಅದನ್ನು ಮುಟ್ಟುಗೋಲು ಹಾಕತಕ್ಕದ್ದು. ಆ ಮಾಹಿತಿಯನ್ನು ಅದರ ಯಜಮಾನನಿಗೋ 
ಅದನ್ನು ನಿಯಂತ್ರಿಸುವ ವ್ಯಕ್ತಿಗೋ ಲಿಖಿತಮುಖೇನ ತಿಳಿಸತಕ್ಕದ್ದು; 

ಆದರೆ, ವಶಪಡಿಸಿದ ವಸ್ತುಗಳ ಯಜಮಾನ ಅಥವಾ ಅದನ್ನು ನಿಯಂತ್ರಣೆ 
ಯಲ್ಲಿಟ್ಟಿರುವ ವ್ಯಕ್ತಿಗೆ, ಮುಟ್ಟುಗೋಲು ಹಾಕಿದ ವಸ್ತುಗಳಿಗೆ ಬದಲಾಗಿ, ಹೊಗೈ ಹೊರತು, 
ಮುಟ್ಟುಗೋಲು ಹಾಕಿದ ವಸ್ತುಗಳ, ಜಿಲ್ಲಾಧಿಕಾರಿ ನಿರ್ಧರಿಸುವಂತಹ ಬೆಲೆಗೆ ಸಮಾನವಾದ 
ಮೊತ್ತವನ್ನು ಪಾವತಿಸಿ ಅದನ್ನು ಮರಳಿ ಪಡೆಯುವ ಸ್ವಾತಂತ್ರ್ಯವನ್ನು ನೀಡತಕ್ಕದ್ದಾಗಿದೆ. 

ಮತ್ತೂ ಅಲ್ಲದೆ, ಯಾವುದೇ ಕಾರಣದಿಂದ ಬೆಲೆ ವಸೂಲಿಮಾಡಿ, ಮುಟ್ಟುಗೋಲು 
ಹಾಕಿದ ಹೊಗೆನ್ನು ಬಿಟ್ಟುಕೊಡತಕ್ಕದ್ದಲ್ಲ. 

26 


11 


(5) ವಿಭಾಗ ( 4) ರ ಪ್ರಕಾರ ಲಭಿಸಿದ ಮೊತ್ತವನ್ನು 23ಡಿ ವಿಭಾಗದ 
ನಿಬಂಧನೆಗಳಿಗೆ ವಿಧೇಯವಾಗಿ ರಿವರ್ ಮ್ಯಾನೇಜ್‌ಮೆಂಟ್ ಫಂಡ್‌ಗೆ ಪಾವತಿಸತಕ್ಕದ್ದು. 

(6) ವಿಭಾಗ ( 4) ರ ಪ್ರಕಾರ ಮುಟ್ಟುಗೋಲು ಹಾಕಲ್ಪಟ್ಟ ಹೊಗೆಯನ್ನು 
ಸಾರ್ವಜನಿಕ ಕಾಮಗಾರಿ ಇಲಾಖೆಯು ಕಾಲಾಕಾಲಗಳಲ್ಲಿ ನಿರ್ಧರಿಸುವ ದರದಲ್ಲಿ, ನಿರ್ಮಿತಿ 
ಕೇಂದ್ರಕ್ಕೆ ಅಥವಾ ಕಲವರ ಕ್ಕೆ ಮಾರತಕ್ಕದ್ದು, ಆ ರೀತಿ ಲಭಿಸುವ ಮೊತ್ತವನ್ನು ರಿವರ್ 
ಮ್ಯಾನೇಜ್‌ಮೆಂಟ್ ಫಂಡ್‌ಗೆ ಪಾವತಿಸತಕ್ಕದ್ದು. 

(7) ಈ ವಿಭಾಗ ಪ್ರಕಾರ ಮುಟ್ಟುಗೋಲು ಹಾಕುವುದು ಪ್ರಸ್ತುತ ಅಪರಾಧಕ್ಕೆ 
ಈ ಅಧಿನಿಯಮದ ಪ್ರಕಾರ ವಿಧಿಸಿರುವ ಶಿಕ್ಷೆಯ ಹೊರತು ಆಗಿರುವುದು. 

23ಬಿ. ಜಿಲ್ಲಾಧಿಕಾರಿಗಿರುವ ರಿವಿಷನ್ . - 23ಎ ವಿಭಾಗ ಪ್ರಕಾರದ ಮುಟ್ಟುಗೋಲು 
ಹಾಕುವಿಕೆ ಆದೇಶದಿಂದ ಸಂಕಟ ಅನುಭವಿಸುವ ಯಾವುದೇ ವ್ಯಕ್ತಿಯು, ಪ್ರಸ್ತುತ ಆದೇಶದ 
ದಿನಾಂಕದಿಂದ 15 ದಿವಸದೊಳಗೆ ಜಿಲ್ಲಾಧಿಕಾರಿಗೆ ರಿವಿಷನ್ ನೀಡಬಹುದಾಗಿದೆ ಹಾಗೂ 
ಪ್ರಸ್ತುತ ಆದೇಶವನ್ನು ಪುನಃ ಪರಿಶೋಧಿಸತಕ್ಕದೆಂದು ದಾಖಲೆಗಳ ತಳಹದಿಯಲ್ಲಿ ಜಿಲ್ಲಾಧಿಕಾರಿಗೆ 
ಮನವರಿಕೆಯಾದಲ್ಲಿ , ಅವರು ಪ್ರಸ್ತುತ ಆದೇಶವನ್ನು ಪುನರವಲೋಕನಮಾಡುವುದೋ 
ತಿದ್ದುಪಡಿಮಾಡುವುದೋ ರದ್ದುಗೊಳಿಸುವುದೋ ಮಾಡಬಹುದಾಗಿದೆ. 

ಆದರೆ, ಕಾಲಾವಧಿಯೊಳಗೆ ರಿವಿಷನ್ ಫೈಲು ಮಾಡದಿರುವುದಕ್ಕೆ ರಿವಿಷನ್ 
ಅರ್ಜಿದಾರನಿಗೆ ಯುಕ್ತವಾದ ಕಾರಣವಿತ್ತೆಂದು ಜಿಲ್ಲಾಧಿಕಾರಿಗೆ ಮನವರಿಕೆಯಾದಲ್ಲಿ ಅವರಿಗೆ 
15 ದಿವಸದ ವರೆಗಿನ ಕಾಲವಿಳಂಬಕ್ಕೆ ಮನ್ನಿಸಬಹುದಾಗಿದೆ ಆದರೆ ಅನಂತರದ ಕಾಲವಿಳಂಬಕ್ಕೆ 
ಮನ್ನಿಸತಕ್ಕದ್ದಲ್ಲ. 

23ಸಿ, ಜಿಲ್ಲಾ ನ್ಯಾಯಾಲಯಕ್ಕಿರುವ ಅಪೀಲು. (1 ) 23ಬಿ ವಿಭಾಗ ಪ್ರಕಾರದ, 
ಜಿಲ್ಲಾಧಿಕಾರಿಯ ಆದೇಶದಿಂದ ಸಂಕಟ ಅನುಭವಿಸುವ ಯಾವುದೇ ವ್ಯಕ್ತಿಯು, ಜಿಲ್ಲಾಧಿಕಾರಿಯ 
ಆದೇಶ ದಿನಾಂಕದಿಂದ 30 ದಿವಸದೊಳಗೆ ವಸ್ತುವನ್ನು ವಶಪಡಿಸಿದ ಸ್ಥಳದ 
ಅಧಿಕಾರವ್ಯಾಪ್ತಿಯಿರುವ ಜಿಲ್ಲಾ ನ್ಯಾಯಾಲಯದ ಸಮಕ್ಷಕ್ಕೆ ಅಪೀಲು ಫೈಲುಮಾಡಬಹುದಾಗಿದೆ. 

(2) (1) ನೇ ಉಪ- ವಿಭಾಗ ಪ್ರಕಾರದ ಅಪೀಲಿನ ಮೇಲೆ ಜಿಲ್ಲಾ ನ್ಯಾಯಾಲಯದ 
ತೀರ್ಮಾನವು ಅಂತಿಮವಾಗಿರುವುದು. 


12 


23ಡಿ. ಮುಟ್ಟುಗೋಲು ಹಾಕಿದ ವಸ್ತುವನ್ನು ಅಥವಾ ಮುಟ್ಟುಗೋಲು ಹಾಕುವುದರ 
ಬದಲಾಗಿ ನೀಡಿದ ಮೊತ್ತವನ್ನು ಹಿಂತಿರುಗಿ ನೀಡುವಿಕೆ. - 23ಬಿ ವಿಭಾಗ ಪ್ರಕಾರ 
ಫೈಲ್ ಮಾಡಿದ ರಿವಿಷನಿನಲ್ಲಿ ಜಿಲ್ಲಾಧಿಕಾರಿಯೋ , 23 ವಿಭಾಗ ಪ್ರಕಾರ ಫೈಲ್ ಮಾಡಿದ 
ಅಪೀಲಿಗೆ ಜಿಲ್ಲಾ ನ್ಯಾಯಾಲಯವೋ , ಆಯಾಯ ವಿಷಯದಂತೆ, 23ಎ ವಿಭಾಗ ಅಥವಾ 
23ಬಿ ವಿಭಾಗ ಪ್ರಕಾರವಿರುವ ಆದೇಶವನ್ನು ತಿದ್ದುಪಡಿಮಾಡುವುದೋ ರದ್ದುಮಾಡುವುದೋ 
ಮಾಡಿದಲ್ಲಿ ಮುಟ್ಟುಗೋಲು ಹಾಕಿದ ವಸ್ತುಗಳನ್ನು ಅಥವಾ ಮುಟ್ಟುಗೋಲು ಹಾಕಿದುದಕ್ಕೆ 
ಬದಲಾಗಿ ನೀಡಿದ ಮೊತ್ತವನ್ನು ಅದರ ಯಜಮಾನನಿಗೋ ಅದರ ನಿಯಂತ್ರಣವಿರುವ 
ವ್ಯಕ್ತಿಗೋ ಹಿಂತಿರುಗಿ ನೀಡತಕ್ಕದ್ದು ಹಾಗೂ ಮೊತ್ತವನ್ನು ಹಿಂತಿರುಗಿ ನೀಡುವ ವಿಷಯದಲ್ಲಿ 
ಅದನ್ನು ರಿವರ್ ಮ್ಯಾನೇಜ್‌ಮೆಂಟ್ ಫಂಡ್‌ನಿಂದ ನೀಡತಕ್ಕದ್ದು. 

11 . ವಿಭಾಗ 25ರ ತಿದ್ದುಪಡಿ, ಪ್ರಧಾನ ಅಧಿನಿಯಮದ 25ನೇ ವಿಭಾಗದ ಬದಲು, 
ಈ ಕೆಳಗಿನ ವಿಭಾಗವನ್ನು ಸೇರಿಸತಕ್ಕದ್ದು, ಅದೇನೆಂದರೆ: 

“25 . ಸಂಜ್ಞೆಯ ಅಪರಾಧ (1) ಅಧಿಕಾರ ವ್ಯಾಪ್ತಿಯಿರುವ ನ್ಯಾಯಾಲಯವು ಈ 
ಅಧಿನಿಯಮ ಪ್ರಕಾರದ ಒಂದು ಅಪರಾಧವಾಗಿರುವುದೆಂಬ ವಿವರವನ್ನು ತಿಳಿಸುತ್ತಾ 23ನೇ 
ವಿಭಾಗದಲ್ಲಿ ಉಲ್ಲೇಖಿಸಿರುವ ಒಬ್ಬ ಉದ್ಯೋಗಸ್ಥನ ಅಥವಾ ಮೈನಿಂಗ್ ಆ್ಯಂಡ್ ಜಿಯೋಲಜಿ 
ಇಲಾಖೆಯ ಜಿಯೋಲಜಿಸ್ಟಿನ ಲಿಖಿತ ದೂರಿನ ಮೇಲೆ ಅಥವಾ 1973ರ ದಂಡ ಪ್ರಕ್ರಿಯೆ 
ಸಂಹಿತೆ ( 1974ರ 2ನೇ ಕೇಂದ್ರ ಅಧಿನಿಯಮ ) ಯ 173ನೇ ವಿಭಾಗದ 2ನೇ 
ಉಪ- ವಿಭಾಗದ ಪ್ರಕಾರದ ಒಂದು ಪೋಲೀಸ್ ರಿಪೋರ್ಟಿನ ಮೇಲೆ ಅಂತಹ ಅಪರಾಧವನ್ನು 
ವಿಚಾರಣೆಗೆ ತೆಗೆದುಕೊಳ್ಳಬಹುದಾಗಿದೆ. 

(2) ಈ ಅಧಿನಿಯಮ ಪ್ರಕಾರದ ಒಂದು ಅಪರಾಧವನ್ನು ಮಾಡಿರುವುದಾಗಿ 
(1) ನೇ ಉಪ- ವಿಭಾಗದಲ್ಲಿ ಉಲ್ಲೇಖಿಸಿರುವ ಒಬ್ಬ ಉದ್ಯೋಗಸ್ಥನಿಗೆ ಮನವರಿಕೆಯಾದಲ್ಲಿ , ಆತನು 
ಅದಕ್ಕೆ ಸಂಬಂಧಿಸಿ ಆದಷ್ಟು ಬೇಗನೇ ಅಧಿಕಾರ ವ್ಯಾಪ್ತಿಯಿರುವ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ 
ಸಮಕ್ಷದಲ್ಲಿ ದೂರು ನೀಡತಕ್ಕದ್ದಾಗಿದೆ.”. 

12. 26ಎ , 26ಬಿ , 26ಸಿ ಎಂಬೀ ಹೊಸ ವಿಭಾಗಗಳ ಸೇರಿಸುವಿಕೆ. ಪ್ರಧಾನ 
ಅಧಿನಿಯಮದ 26ನೇ ವಿಭಾಗದ ನಂತರ, ಈ ಕೆಳಗಿನ ಹೊಸ ವಿಭಾಗಗಳನ್ನು 
ಸೇರಿಸತಕ್ಕದ್ದು, ಅದೇನೆಂದರೆ : 


28 


13 


26ಎ ಪ್ರತ್ಯೇಕ ಸಂರಕ್ಷಣಾ ದಳದ ರೂಪೀಕರಣ. (1 ) ಈ ಅಧಿನಿಯಮದ 
ನಿಬಂಧನೆಗಳನ್ನು ಉಲ್ಲಂಘಿಸಿ ಮಾಡುವ ಯಾವುದೇ ಚಟುವಟಿಕೆಯನ್ನು ತಡೆಯಲು ಪ್ರತಿಯೊಂದು 
ಕಡವಿನಲ್ಲೂ ಈ ಅಧಿನಿಯಮ ಪ್ರಕಾರ ನಿಬಂಧನೆಗಳನ್ನು ನೆರವೇರಿಸಲಾಗುವುದೆಂದು ಖಾತ್ರಿ 
ಪಡಿಸುವುದಕ್ಕಾಗಿ, ಸರಕಾರ ಒಂದು ಪ್ರತ್ಯೇಕ ಸಂರಕ್ಷಣಾ ದಳವನ್ನು ರೂಪೀಕರಿಸತಕ್ಕದ್ದಾಗಿದೆ. 

(2) ಪ್ರತ್ಯೇಕ ಸಂರಕ್ಷಣಾ ದಳದ ರಚನೆ , ಅಧಿಕಾರಗಳು ಹಾಗೂ ಕರ್ತವ್ಯಗಳು 
ನಿಗದಿಪಡಿಸಬಹುದಾದ ರೀತಿಯಲ್ಲಿ ಆಗಿರುವುದು. 

26ಬಿ. ಉತ್ತಮ ವಿಶ್ವಾಸದಿಂದ ಮಾಡಿದ ಕಾರ್ಯಗಳಿಗೆ ಸಂರಕ್ಷಣೆ - ಈ 
ಅಧಿನಿಯಮದ ಅಥವಾ ಅದರ ಕೆಳಗೆ ರಚಿಸಿದ ನಿಯಮಗಳ ಪ್ರಕಾರದ ಕರ್ತವ್ಯಗಳನ್ನು 
ಹಾಗೂ ಹೊಣೆಗಾರಿಕೆಗಳನ್ನು ನೆರವೇರಿಸುವುದಕ್ಕಾಗಿ ಉತ್ತಮ ವಿಶ್ವಾಸದಿಂದ ಮಾಡಿದ ಅಥವಾ 
ಮಾಡಲು ಉದ್ದೇಶಿಸಿದಂತಹ ಯಾವುದೇ ಕಾರ್ಯಕ್ಕೆ ಸಂಬಂಧಿಸಿ ಯಾವುದೇ ದಾವೆ ಅಥವಾ 
ಪ್ರಾಸಿಕ್ಯೂಷನ್ ಅಥವಾ ಇತರ ಕಾನೂನು ಕ್ರಮವು ಯಾವುದೇ ವ್ಯಕ್ತಿಯ ವಿರುದ್ದ ನೆಲೆ 
ನಿಲ್ಲುವಂತಹದ್ದಲ್ಲ. 

26ಸಿ, ಕೆಲವು ಉದ್ಯೋಗಸ್ಥರು ಸಾರ್ವಜನಿಕ ಸೇವಕರೆಂದು ಭಾವಿಸಲ್ಪಡುವರು. 
23, 23ಎ , 25 ಎಂಬೀ ವಿಭಾಗಗಳಲ್ಲಿ ಉಲ್ಲೇಖಿಸಲ್ಪಟ್ಟಿರುವ ಯಾವುದೇ ಉದ್ಯೋಗಸ್ಥನು 
1860ರ ಭಾರತ ದಂಡ ಸಂಹಿತೆ (1860ರ 45ನೇ ಕೇಂದ್ರ ಅಧಿನಿಯಮ ) ಯ 25ನೇ 
ವಿಭಾಗದ ಅರ್ಥವ್ಯಾಪ್ತಿಯೊಳಗಿನ ಒಬ್ಬ ಸಾರ್ವಜನಿಕ ಸೇವಕನೆಂದು ಭಾವಿಸತಕ್ಕದ್ದಾಗಿದೆ 

13 . ಸಿಂಧುತ್ವ ಹಾಗೂ ತಾತ್ಕಾಲಿಕ ನಿಬಂಧನೆಗಳು. - 2011ರ ಕೇರಳ ನದೀತೀರ 
ಸಂರಕ್ಷಣೆ ಹಾಗೂ ಹೊಗೆ ತೆಗೆಯುವುದಕ್ಕೆ ನಿಯಂತ್ರಣ (ತಿದ್ದುಪಡಿ ) ಅಧ್ಯಾದೇಶ 
( 2011ರ 20) ( ಇನ್ನು ಮುಂದೆ ಪ್ರಸ್ತುತ ಅಧ್ಯಾದೇಶವೆಂದು ಉಲ್ಲೇಖಿಸಲ್ಪಡುವುದು) ವು 
ಜಾರಿಯಲಿಲ್ಲದಿದ್ದರೂ ಸಹ, 

( ಎ) ಪ್ರಸ್ತುತ ಅಧ್ಯಾದೇಶದ ಪ್ರಕಾರ ತಿದ್ದುಪಡಿಮಾಡಲ್ಪಟ್ಟ ಪ್ರಧಾನ 
ಅಧಿನಿಯಮದ ಕೆಳಗೆ 2010 ಜೂನ್ 14ನೇ ದಿನಾಂಕದಿಂದ 2011 ಜುಲೈ 13ನೇ 
ದಿನಾಂಕದ ವರೆಗೆ ಮಾಡಿದ ಅಥವಾ ಮಾಡಿದುದಾಗಿ ಭಾವಿಸಲ್ಪಡುವ ಎಲ್ಲಾ ಕಾರ್ಯಗಳು 
ಹಾಗೂ ಕೈಗೊಂಡ ಅಥವಾ ಕೈಗೊಂಡಿರುವುದಾಗಿ ಭಾವಿಸಲ್ಪಡುವ ಎಲ್ಲಾ ಕ್ರಮಗಳು 
ಸಿಂಧುವಾಗಿರುವುದಾಗಿದೆ; 


14 


( ಬಿ) ಪ್ರಸ್ತುತ ಅಧ್ಯಾದೇಶದ ಪ್ರಕಾರ ತಿದ್ದುಪಡಿಮಾಡಲ್ಪಟ್ಟ ಪ್ರಧಾನ 
ಅಧಿನಿಯಮದ ಪ್ರಕಾರ ಪ್ರಸ್ತುತ ಕಾಲಾವಧಿಯಲ್ಲಿ ವಶಪಡಿಸಿದ ವಸ್ತುಗಳಿಗೆ ಸಂಬಂಧಿಸಿ ಈ 
ಅಧಿನಿಯಮ ಪ್ರಕಾರ ತಿದ್ದುಪಡಿಮಾಡಲ್ಪಟ್ಟ ಪ್ರಧಾನ ಅಧಿನಿಯಮದ ನಿಬಂಧನೆಗಳಿಗೆ 
ವಿರುದ್ಧವಲ್ಲದಂತೆ ಪ್ರಾಸಿಕ್ಯೂಷನ್ ಕ್ರಮಗಳನ್ನು ಹಾಗು ಮುಟ್ಟುಗೋಲು ಹಾಕುವಿಕೆ ಕ್ರಮಗಳನ್ನು 
ಮುಂದುವರಿಸಬಹುದಾಗಿದೆ . 

ಆದರೆ 2011 ಜುಲೈ 13ನೇ ದಿನಾಂಕದಿಂದ 2012ರ ಕೇರಳ ನದೀತೀರ 
ಸಂರಕ್ಷಣೆ ಹಾಗು ಹೊಗೆ ತೆಗೆಯುವುದಕ್ಕೆ ನಿಯಂತ್ರಣ ( ತಿದ್ದುಪಡಿ) ಅಧ್ಯಾದೇಶ (2012ರ 60 ) ವು 
ಜಾರಿಗೆ ಬಂದ ದಿನಾಂಕದ ವರೆಗಿನ ಕಾಲಾವಧಿಯಲ್ಲಿ ಪ್ರಸ್ತುತ ಅಧ್ಯಾದೇಶದ ಪ್ರಕಾರ 
ತಿದ್ದುಪಡಿಮಾಡಲ್ಪಟ್ಟ ಪ್ರಧಾನ ಅಧಿನಿಯಮದ ಕೆಳಗೆ ಒಂದು ಅಪರಾಧ ಮಾಡಿರುವುದಾಗಿ 
ಆಪಾದಿತನಾದ ಯಾವುದೇ ವ್ಯಕ್ತಿಯನ್ನು ಅಪರಾಧ ನಿರ್ಣಯಕ್ಕೆ ವಿಧೇಯಗೊಳಿಸತಕ್ಕದ್ದಲ್ಲ . 

14 . ರದ್ದತಿ ಮತ್ತು ರಕ್ಷಣೆ (1) 2013ರ ಕೇರಳ ನದೀತೀರ ಸಂರಕ್ಷಣೆ ಹಾಗು 
ಹೊಗೆ ತೆಗೆಯುವುದಕ್ಕೆ ನಿಯಂತ್ರಣ (ತಿದ್ದುಪಡಿ) ಅಧ್ಯಾದೇಶ (2013ರ 17) ವು ಈ 
ಮೂಲಕ ರದ್ದುಗೊಳ್ಳುವುದು. 

(2) ಆ ರೀತಿ ರದ್ದುಗೊಳಿಸಿದ್ದರೂ , ಪ್ರಸ್ತುತ ಅಧ್ಯಾದೇಶದ ಪ್ರಕಾರ ತಿದ್ದುಪಡಿ 
ಮಾಡಲ್ಪಟ್ಟ ಪ್ರಧಾನ ಅಧಿನಿಯಮದ ಪ್ರಕಾರ ಮಾಡಿದ ಅಥವಾ ಮಾಡಿದುದಾಗಿ 
ಭಾವಿಸಲ್ಪಡುವ ಯಾವುದೇ ಕಾರ್ಯ ಅಥವಾ ಕೈಗೊಂಡ ಅಥವಾ ಕೈಗೊಂಡಿರುವುದಾಗಿ 
ಭಾವಿಸಲ್ಪಡುವ ಯಾವುದೇ ಕ್ರಮವು ಈ ಅಧಿನಿಯಮದ ಪ್ರಕಾರ ತಿದ್ದುಪಡಿಮಾಡಲ್ಪಟ್ಟ ಪ್ರಧಾನ 
ಅಧಿನಿಯಮದ ಪ್ರಕಾರ ಮಾಡಿರುವುದಾಗಿಯೋ ಕೈಗೊಂಡಿರುವುದಾಗಿಯೋ ಭಾವಿಸತಕ್ಕದ್ದು. 


